ನ್ಯಾ 


ಕರ್ನಾಟಕ ವಿಧಾನ-ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


oN : 501(505) 
: ಡಾ.ವೈ.ಎ.ನಾರಾಯಣಸ್ವಾಮಿ(ಶಿಕ್ಷಕರ ಕ್ಲೇತು) 
: 21/02/2022. 
: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು 


ಪ್ರಶ್ನ 
ಕೆ.ಜಿ.ಎಫ್‌.ನಲ್ಲಿರುವ 
ಬಿ.ಜಿ.ಎ೦ಂ.ಎಲ್‌. ಶಾಲೆಯು 
ಪ್ರಾರಂಭಗೊಂಡಿರುವುದು 
ಯಾವಾಗ; 


ಉತ್ತರ 


Md 


ಕೆ.ಜಿ.ಎಫ್‌ನಲ್ಲಿರುವ ಬಿ.ಜಿ.ಎಂ.ಎಲ್‌. ಶಾಲೆಯು 1889ರಲ್ಲಿ 
ಪ್ರಾರಂಭಗೊಂಡಿರುತ್ತದೆ. 


ಈ ಶಾಲೆಯ ಆಡಳಿತ ಮಂಡಳಿ 
ಯಾವುದು; 


ಬಿ.ಜಿ.ಎಂ.ಎಲ್‌ ಶಿಕ್ಷಣ ಸಮಿತಿ ಸ್ವರ್ಣ ಭವನ, ಉರಿಗಾಂ, 


ಶಾಲೆಯಲ್ಲಿ, 
ಕಾರ್ಯನಿರ್ವಹಿಸುತ್ತಿರುವ 
ಶಿಕಕರ ಸಂಖ್ಯೆ ಎಷ್ಟು; 
ವ್ಯಾಸಂಗ ಮಾಡುತ್ತಿರುವ 
ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು; 
ಹಾಗೂ ಶಾಲೆಯ 
ವಿಸೀರ್ಣವೆಷ್ಟು; - 


ಶಾಲೆಯು 


ಬಿ.ಜಿ.ಎಂ.ಎಲ್‌ 

ಸ್ಥಗಿತಗೊಂಡು ದಶಕಗಳೇ 
ಕಳೆದರೂ, ಈವರೆವಿಗೂ ಈ 
ಸಂಸ್ಥೆಯನ್ನು ಸರ್ಕಾರದ 
ಸುಪರ್ದಿಗೆ ತೆಗೆದುಕೊಳ್ಳದಿರಲು 
ಕಾರಣವೇನು? (ವಿವರ 
ನೀಡುವುದು) 


ಸಂಖ್ಯೆ: ಇಪಿ 47 ಎಸ್‌ಇಎಸ್‌ 2022 


ಬಾಧಕಗಳ ಕುರಿತಾದ ವರದಿ ಸ್ನೀಕೃತವಾಗಿದ್ದು, ಸದರಿ ವರದಿಯನ್ನು 
ಪರಿಶೀಲಿಸಲಾಗುತ್ತಿದೆ. 


ಕೆ.ಜಿ.ಎಫ್‌. ಕೋಲಾರ ಜಿಲ್ತೆ. 


ಪ್ರೌಢ 
ಶಾಲೆಯ 
ವಿದ್ಯಾರ್ಥಿಗಳ 


ಶಾಲೆಯ ವಿಸ್ನೀರ್ಣ-6.5 ಎಕರೆ 


ಬಿ.ಜಿ.ಎಂ.ಎಲ್‌ ಸಂಸ್ಥೆ, ಕೆ.ಜಿ.ಎಫ್‌, ಕೋಲಾರ ಈ ಸಂಸ್ಥೆಯ 
ವತಿಯಿಂದ ನಡೆಯುತ್ತಿರುವ ಬಿ.ಜಿ.ಎಂ.ಎಲ್‌ ಶಾಲೆಯು ಸರ್ಕಾರದ 
ಸಹಾಯಾನುದಾನಕ್ಕೆ ಒಳಪಟ್ಟ ಖಾಸಗಿ ಶಾಲೆಯಾಗಿರುತ್ತದೆ. 


ಸರ್ಕಾರದ ಸಹಾಯಾನುದಾನಕ್ಕೆ ಒಳಪಟ್ಟಿ ಖಾಸಗಿ 
ಅನುದಾನಿತ ಶಾಲೆಗಳ ಆಡಳಿತ ಮಂಡಳಿಗಳು ವಿವಿಧ 
ಕಾರಣಗಳಿಂದ ಸರ್ಕಾರದ ವಶಕ್ಕೆ ಒಳಪಡಲು ಸ್ವಇಚ್ಛೆಯಿಂದ 
ಕೋರಿಕೆ ಸಲ್ಲಿಸುತ್ತಿದ್ದು, ಇಂತಹ ಶಾಲೆಗಳನ್ನು ಸರ್ಕಾರದ ವಶಕ್ಕೆ 
ಪಡೆಯುವ ಕುರಿತಂತೆ ಸಾಮಾನ್ಯ ನೀತಿಯೊಂದನ್ನು ರೂಪಿಸಲು 
(General Policy) ದಿನಾ೦ಕ; 14/01/2022ರ೦ಂದು ನಡೆದ ಸಭೆಯಲ್ಲಿ 
ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರಿಗೆ 
ಸೂಚಿಸಲಾಗಿತ್ತು. ದಿನಾ೦ಕ:13-02-2022ರಂದು ಖಾಸಗಿ ಅನುದಾನಿತ 
ಪ್ರೌಢಶಾಲೆಗಳನ್ನು ಸರ್ಕಾರದ ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ ಸಾಧಕ 


ಹಾಗೂ ಸಕಾಲ ಸಚಿವರು 


